ಕರ್ನಾಟಕ ವಿಧಾನ ಪರಿಷತು 


pe 


¥ ವೆ ಇ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 44 
ಮಾನ್ಯ ಸದಸ್ಯ ರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು). _ 
ಉತ್ತರಿಸಬೇಕಾದ ದಿನಾಂಕ 13.12.2021 
ಉತರಿಸುವ ಸಚಿವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಜಿ ವೈದ್ಯಕೀಯ ಶಿಕ್ಷಣ ಸಚಿವರು. 


ಸಂ. ಪ್ರಶ್ನೆ ಉತ್ತರ 


| ಹ 
ಕೊಡಗು ಜಿಲ್ಲೆ ಎಡರು ಜಿಲ್ಲಾ ಆಸ್ಪತ್ರೆಯಲ್ಲಿ 
ತಜ್ಞ ವೈದ್ಯರ ಕೊರತೆಯಿರುವುದರಿಂದ, 


ಬಂದಿದೆ. 
| ಸಾರ್ವಜನಿಕರಿಗೆ ಸರಿಯಾದ ವೈದ್ಯಕೀಯ ಸೇವೆ 
ದೊರಕದೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 
| ಜಿಲ್ಲಾ ಆಸ್ಪತ್ರೆ ಕೊಡಗು `ಇಲ್ಲಿ ``'ಮಂಜೂರಾಗಿರುವ 
ಬಂದಿದ್ದಲ್ಲಿ, ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಗೆ ಕಾರ್ಯನಿರ್ವಹಿಸುತಿ ತ್ತಿರುವ & ಖಾಲಿ ಇರುವ ತಜ್ಞ ವೃದ್ಯರ ವಿವರ 


ಮಂಜೂರಾಗಿರುವ, ಪ್ರಸ್ತುತ ಕಾರ್ಯ ಕೆಳಕಂಡಂತಿದೆ 


ನಿರ್ವಹಿಸುತ್ತಿರುವ ಹಾಗೂ ಖಾಲಿ ಅರುವ ತಜ್ಞ 
ವೈದ್ಯರ ಹುದ್ದೆಗಳ ವಿವರಗಳೇನು; 


ಇಲಾಖೆಯಲ್ಲಿ ಇ ಇರುವ ತಜ್ಞ ವೈದ್ಯರ ಹುದ್ದೆಗಳನ್ನು 2020-21 
ನೇ ಸಾಲಿನ ವಿಶೇಷ ನೇರ ನೇಮಕಾತಿ ಸಮಿತಿ ಮೂಲಕ ಈ 
ಕೆಳಕಂಡಂತೆ ಭರ್ತಿ ಮಾಡಲಾಗಿದೆ: 
ನೇಮಕ್‌ ಮಾಡಲಾದ | ಹುದೆಗೆ ಹಾಜರಾದ 
ವೆ 


ವೈದ್ಯರ ಸಂಖ್ಯೆ 


692 


& ವೈದ್ಯರು ] 


ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಖಾಲಿ ಇರುವ 
ತಜ್ಞ ವೈದ್ಯರ ಹುದ್ದೆಗಳಿಗೆ ಯಾವ 
ಕಾಲಮಿತಯೊಳಗೆ ವೈದ್ಯರನ್ನು ನಿಯೋಜನೆ / 
ನಿಯುಕ್ತಿಗೊಳಿಸಲಾಗುವುದು? 


49 ತಜ್ಞ ವೈದ್ಯರ ಹುದ್ದೆಗಳನ್ನು ವಿಶೇಷ ನೇರ ನೇಮಕಾತಿ ಸಮಿತಿಯ 
ಹೆಚ್ಚುವರಿ ಪಟ್ಟಿ ಮೂಲಕ ಹಾಗೂ 28 ಕೀಲು ಮತ್ತು ಮೂಳೆ ತಜ್ನಧನ್ನು 
ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಪಕಿಯೆ 
ಚಾಲನೆಯಲ್ಲಿರುತ್ತದೆ. 

ಸೇವಾನಿರತ ಸ್ನಾತಕೋತ್ತರ (ಆರ್‌ಜಿಹೆಚ್‌ ಎಸ್‌ 
/ಡಿಎನ್‌ಬಿ/ಸಿಪಿಎಸ್‌/ಎಂಪಿಹೆಚ್‌) ವ್ಯಾಸಂಗ ಪೂರೈಸಿ ಬರುವ ತಜ್ಞ 
ವೈದ್ಯರನ್ನು ಖಾಲಿ ಇರುವ ಹುದ್ದೆಗೆ ನೇಮಿಸ ಲಾಗುತ್ತಿದೆ. 


ಸ್ನಾತಕೋತ್ತರ ಪದವಿ ಪೂರೈಸಿದ ವೈದ್ಯ ಕಟ್ಟಧನಗಳನ್ನು ಒಂದು 
ವಷ ೯ದ ಕಡ್ಡಾಯ ಸರ್ಕಾರಿ ಸೇವೆಗೆ ನೇಮಿಸುವ ಮೂಲಕ ವೈದ್ಯರುಗಳ 
ಕೊರತೆ ನೀಗಿಸಲು ಕ್ರಮಕ್ಕೆ ಗೊಳ್ಳಲಾಗುತ್ತಿದೆ. 


ಆಶಈುಕ 70 ಹೆಚ್‌ಎಸ್‌ಡಿ 2021 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕಣ ಸಚಿವರು. 


